ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1375 | 
ಸದಸ್ಯರ ಹೆಸರು ಶ್ರೀ ಕೆ.ಟಿ. ಶ್ರೀಕಂಠೇಗೌಡ 
ಉತ್ತರಿಸುವ ದಿನಾಂಕ" 09.03.2022. 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ತ ಪ್ರಶ್ನೆ. ಉತ್ತರ 
ಅ) [ರಾಜ್ಯದಲ್ಲಿ ಎಷ್ಟು ಹೆಕ್ಟೇರ್‌ ಸರ್ಕಾರಿ | ರಾಜ್ಯದಲ್ಲಿ 10809018 ಎತರ ಇಂದಾಯ ವಧ 
ಬೀಳು ಜಮೀನು ಇದೆ: (ವಿವರ | ಜಮೀನುಗಳಿವ. ಜಿಲ್ಲಾವಾರು ವಿವರಗಳನ್ನು 
ನೀಡುವುದು) ಅನುಬಂಧದಲ್ಲಿ ನೀಡಲಾಗಿದೆ. 
ಆ) | ಸದರಿ ಸರ್ಕಾರಿ ಬೀಳು ಜಮೀನು | ಬಂದಿದೆ. 
RTC ಯಲ್ಲಿ ನಮೂದಾಗಿರುವುದು 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ | 
ಇ) | ಬಂದಿದಲ್ಲಿ, .ಈ ಜಮೀನನ್ನು [ಕರ್ನಾಟಕ ಭೂ ಕಂದಾಯ ನಿಯಮಗಳು, 1966 
ಅನುಭವದಾರರು/ಮಾಲೀಕರ ನಿಯಮ 119ರಲ್ಲಿ ಸರ್ಕಾರದ ಪರವಾಗಿ ಖರೀದಿ 
ಹೆಸರಿಗೆ ್ಣ7.C ತಿದ್ದುಪಡಿ ಮಾಡಲು | ಮಾಡಲಾದ ಮತ್ತು ಮುಟ್ಟುಗೋಲುಹಾಕಲಾದ 
ಸರ್ಕಾರಕ್ಕೆ ಇರುವ .ಅಡೆತಡೆಗಳೇನು; | ದಿನಾಂಕದಿಂದ ಮೂರು ವರ್ಷದೊಳಗೆ ಬೇರೆ 
(ವಿವರ ನೀಡುವುದು) ರೀತಿಯಲ್ಲಿ, ವಿಲೇ ಮಾಡಿರದ ಯಾವುದೇ 
ಮುಟ್ಟುಗೋಲುಹಾಕದ ಅಧಿಭೋಗದ ಹಕ್ಕನ್ನು 
ಅಥವಾ ಪರಭಾರೆಯಾದ ಹಿಡುವಳಿಯನ್ನು ಯಾವ 
ಬಾಕಿಯ ಸಲುವಾಗಿ ಮುಟ್ಟುಗೋಲು ಹಾಕಲಾಗಿತ್ರೋ 
ಆ ಬಾಕಿಯನ್ನು "ಮುಟ್ಟುಗೋಲು ಹಾಕಿದ 
ದಿನಾಂಕದಿಂದ ಸ್ಮಾಧೀನಪಡಿಸುವ ದಿನಾಂಕದವರೆಗಿನ 
ಹಿಡುವಳಿಯ ಬಗೆಗಿನ ಭೂ ಕಂದಾಯದ 
ಮೊಬಲಗನ್ನು ಮತ್ತು ಜಿಲ್ಲಾಧಿಕಾರಿಯು 
ನಡೆಸಬೇಕಾಗಿ ಬಂದ ವಸೂಲಿಯ ಬಗ್ಗೆ ಮತ್ತು 
ಮುಂದಿನ ವ್ಯವಹರಣೆಗಳ ಸಂಬಂಧದಲ್ಲಿ 
ಅಲ್ಲಿಯವರೆಗೆ ತಗುಲಿದ ವೆಚ್ಚ್ಜೆಗಳನ್ನು ಸಂದಾಯ 
ಮಾಡಿದ ಮೇಲೆ ಜಿಲ್ಲಾಧಿಕಾರಿಯ ಅರತಹ 
ಮುಟ್ಟಗೋಲನ್ನು ಪುನರ್‌ ಸ್ಥಾಪಿಸಲು 
ದಿನಾ೦ಕ:06.09.2014ರವರೆಗೆ ಅವಕಾಶ 
1 ಕಲ್ಬಿಸಲಾಗಿತ್ತು. 
ಸದರಿ ಅವಧಿಯಲ್ಲಿ ಸ್ವೀಕರಿಸಿದ ಅರ್ಜಿಗಳನ್ನು ಪುನರ್‌ 
"| ಸ್ಮಾಪಿಸಲು ಆದೇಶ ಹೊರಡಿಸಿದ್ದಲ್ಲಿ, 
ಅನುಭವದಾರರು/ಮಾಲೀಕರ ಹೆಸರಿಗೆ RTC 
|. | ತಿದ್ದುಪಡಿ ಮಾಡಲು ಕ್ರಮವಹಿಸಲಾಗುತ್ತಿದೆ. 
ಈ) | RTC ಯಲ್ಲಿ ಸರ್ಕಾರಿ ಬೀಳು ಎಂದು | ರೈತರು ಬಾಕಿ ಇರುವ ಮೊಬಲಗನ್ನು ಸರ್ಕಾರಕ್ಕೆ 


ನಮೂದಾಗಿರುವುದರಿಂದ ಸರ್ಕಾರಕ್ಕೆ 
ರಾಜಸ್ಮೆಕ್ಸೆ ನಷ್ಕವಾಗುತ್ತಿರುವ ಮೊತ್ತ 
ಎಷ್ಟು; (ವಿವರ ನೀಡುವುದು) 


ಸಂದಾಯ ಮಾಡಿದ ಮೇಲೆ ಪುನ: ಸದರಿ ಜಮೀನಿನ 
ಅಧಿಬೋಗದ ಹೆಕ್ಕನ್ನು ಅವರಿಗೆ ಪುನರ್‌ ಸ್ಥಾಪಿಸಲು 
ಅರ್ಜಿಸಲ್ಲಿಸಲು ಕಾಲಾವಕಾಶ ವಿಸ್ತರಿಸಿದ ನಂತರ 


ಸರ್ಕಾರಕೆ ಬಾಕಿ ಇರುವ ಪೂರ್ಣ ಭೂ 
ಕಂದಾಯವನ್ನು ಮತ್ತು ಭೂ ಕಂದಾಯ ವಸೂಲಿಯ 
ವ್ಯವಹಾರಗಳಿಗೆ . ಅಲ್ಲಿಯವರೆಗೆ ತಗಲುವ ಎಲ್ಲಾ 
ವೆಚ್ಚಗಳನ್ನು ಸಂದಾಯ ಮಾಡಬೆಕಾಗಿರುತ್ತದೆ. 
ಆದುದರಿಂದ ಕಂದಾಯ ರಾಜಸ್ಮಕ್ಸೆ ನಷ್ಟ 
ಉಂಟಾಗುವುದಿಲ್ಲ. 


ಉ) ಈ ಬಗ್ಗೆ ಅನಮುಭವದಾರರು/ 
ಮಾಲೀಕರ ಹೆಸರಿಗೆ ್ಣ7.C ತಿದ್ದಪಡಿ 
ಮಾಡಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ವಿವರ ನೀಡುವುದು) 


ಇರ್ನಾಟಕ ಭೂ ಕಂದಾಯ ನಿಯಮಗಳು,1966 ರೆ 
ನಿಯಮ 119ಗೆ ತಿದ್ದುಪಡಿ ತಂದು ಮುಟ್ಟುಗೋಲನ್ನು 
ಪುನರ್‌ ಸ್ಥಾಪಿಸಲು ದಿನಾ೦ಕ:06.09.2014ರವರೆಗೆ 
ಅವಕಾಶ ಕಲ್ಪಿಸಲಾಗಿತ್ತು. 


ಸದರಿ ಅವಧಿಯಲ್ಲಿ ಸ್ಟೀಕರಿಸಿದ ಅರ್ಜಿಗಳನ್ನು ಪುನರ್‌ 


ಸ್ಥಾಪಿಸಲು ಆದೇಶ ಹೊರಡಿಸಿದ್ದಲ್ಲಿ, 
ಅನುಭವದಾರರು/ಮಾಲೀಕರ ಹೆಸರಿಗೆ RTC 
ತಿದ್ದುಪಡಿ ಮಾಡಲು ಕ್ರಮಪಹಿಸಲಾಗುತ್ತಿದೆ. 


ಸದರಿ ಅವಧಿಯು ಮುಕ್ತಾಯವಾದ ಹಿನೆಲೆಯಲ್ಲಿ 


"| ಮತ್ತೊಮ್ಮೆ ಕಾಲಾವಕಾಶ ವಿಸ್ತರಿಸುವ ಪ್ರಸ್ತಾವನೆಯು 


ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. 


ಸಂಖ್ಯೆ: ಆರ್‌ಡಿ 72 ಎಲ್‌ಜಿಕ್ಕೂ 2022 (ಇ) 


po 
ಅಕೊ. 


ಕಂದಾಯ ಸಚಿವರು 


81060801 ಸ 


0 ರಣ 
00-0LSTb } ಯಣ: 0 
0 Uonce 87 
0 ಎಬ, LT 
0 Ake’ 9 
0 ಳಂಳರಂಂ: st 
0- pee’ [24 T 
0 ಬೀಟೀಲಿ: 0 
0 wou 22 
00-L10e ಉಲ: 12 
£E-88GL1 yup: 0 
0 | ಯಣ 1 
o ನಿಢಾಳಾಣರಿ 81 
0 |  ಫಾಲಾಣಟೀಣ 1 
0 _ ರಲಿ 91 
0 ಲಾ sl 
008೪೮ oar pl 
bL-60Y1 : ees el 
0 oo ಐ ಜಂ ಇ 
T1-G6p ಹಂಜ: 
'0€-L whe of“ ol 
9£-L18 ಜಜೀಣ' 6 
0 ನಾ ಈ 
೭೭-168 pupsseagsee L 
61-010C2 Yee. 9 
8T-LS¥1 ಭನ" gg 
ozseeeL __ ಯೋಗಂ 
10-೪56 ದೀಣಾಲಾ € 
80-96. '  a2oe puayon z 
9£-09S1 ವಿಲ ಉಲನಿಬಂಣ I 
Roc /pae 

3a Pe ‘0೫ ಇ 
ರಿಂಣಬಣಾ 


